ಯುನಿವರ್ಸಿಟ ಪ್ರಾಕ್ಷಿಸ್‌ ಕನೆಕ್ಟ್‌ (1) ಕುರಿತು ಪ್ರಕಟವಾದ ದೀರ್ಪ 
ಪಬಂಧದ ಸಂಕ್ಷಿಪ್ತ ರೂಪ 


ತತ್ವಜ್ಞಾನಿಗಳು ಮತ್ತು ಮನೋವಿಜ್ಞಾನಿಗಳು ಆಟವನ್ನು ಸಂಪೂರ್ಣ 
ಸ್ವಾತಂತ್ಯದಲ್ಲ ನಡೆಸುವ ಚಟುವಟಕೆ ಎಂಬಂತೆ ವಿವರಿಸುತ್ತಾರೆ. 
ಆನಂದದ ಹೊರತಾಗಿ ಇದರಲ್ಲ ಬೇರೇನೂ ಹುಡುಕಾಟದ ಉದ್ದೇಶ 
ಇರುವುದಿಲ್ಲ ಮತ್ತು ಯಾವುದೇ ತೀರ್ಮಾನ ಇರಬೇಕಾಗಿಲ್ಲ. 
ಸಾಮಾನ್ಯವಾಗಿ ಆಟವು ನಂಬುವಂತಹ ಅಥವಾ ಕಾಲ್ಪನಿಕವಾದ 
ಜಗತ್ತೊಂದನ್ನು ಸೃಷ್ಟಿಸುತ್ತದೆ. ಅದು ಎಂತಹ ಜಗತ್ತು ಎಂದರೆ ಅಲ್ಲ 
ನಮ್ಯ ಸುತ್ತಅನ ಸಾಮಾನ್ಯ ವಸ್ತುಗಳಗೂ ಕೂಡಾ ಹೊಸ ಅರ್ಥ 
ಮತ್ತು ಹೊಸ ಹೊಕ್ಸುಬಳಕೆ ಸಿಕ್ಕಿಬಡುತ್ತದೆ. ಮಗುವಿನ ಬೌದ್ದಿಕ 
ಬೆಳವಣಿಗೆ ಮತ್ತು ಮಗು ಸಮಾಜದಲ್ಲ ಬೆರೆಯುವಲ್ಲ ಆಟದ ಪಾತ್ರದ 
ಕಡೆಗೆ ಮನೋವಿಜ್ಞಾನಿಗಳು ಗಮನ ಸೆಳೆದಿದ್ದಾರೆ. ನಾವು 
ದೊಡ್ಡವರಾದರೂ ನಮ್ಮ ಸುತ್ತಅನ ಜಗತ್ತನ್ನು ಅರ್ಥೈಸುವಲ್ಲ ಮತ್ತು 
ಜಗತ್ತಿನ ಜೊತೆಗೆ 
ತತ್ವಜ್ಞಾನಿಗಳು ಕಂಡುಕೊಂಡಿದ್ದಾರೆ. 


ಕಳೆದ ಶತಮಾನದಲ್ಲ ಜಗತ್ತಿನಾದ್ಯಂತ ಪ್ರಚಅತದಲ್ಲದ್ದ ಹಂಟರ್‌- 
ಗ್ಯಾದರರ್ಸ್‌ ಎಂಬ ಕ್ರೀಡೆಯು ತನ್ನ ಆಟದ ಮತ್ತು ತಮಾಷೆಯ 


ಮೂಲಕ ವರ್ಗ ಸಮಾನತೆಯನ್ನೇ (eg್ರalitarianism) ಒತ್ತಿ 
ಹೇಳುತ್ತದೆ. ಹಿರಿಯರ ಕಾಳಜ, ಮೇಲ್ವಚಾರಣೆ ಅಥವಾ ತರಬೇತಿ 
ಯಾವುದೂ ಇಲ್ಲದೆ ಎಲ್ಲ ಹೊತ್ತೂ ಆಡುವುದಕ್ಕೆ ಅವಕಾಶ 
ಮಾಡಿಕೊಡುತ್ತಾ ವರ್ಗ ಸಮಾನತೆಯನ್ನು ಪೋಷಿಸುತ್ತದೆ. 
ಮಕ್ಕಳಗೆ ಇಲ್ಲ ವಿಶೇಷ ಜವಾಬ್ದಾರಿಗಕೇನೂ ಇರುವುದಿಲ್ಲ. ಮಕ್ಕಳು 
ಇಲ್ಲ ಹೆಚ್ಚನದನ್ನು ಆಟದ ಮೂಲಕ ಕಅಯುವಂತೆ ಕಾಣಿಸುತ್ತಾರೆ. 
ಇದರಲ್ಲ ದೊಡ್ಡವರ ವರ್ತನೆಯನ್ನು ಮಕ್ಷಳು ಹೆಚ್ಚಾಗಿ ಅಭಿನಯುಸಿ 
ತೋರಿಸುವ ಆಟವೂ ಒಳಗೊಂಡಿರುತ್ತದೆ. "ಹೀಗಿದ್ದರೂ ಹಂಟರ್‌- 
ಗ್ಯಾದರರ್ಸ್‌ ಹಿರಿಯರು ತಮ್ಮ ಮಕ್ಷಳ ಶಿಕ್ಷಣದ ಬಗೆಗೆ ಹೆಚ್ಚು 


ಕಾಳಜ ವಹಿಸುವುದಿಲ್ಲ. ಮಕ್ಕಳು ತಾವು ತಿಆದುಕೊಳ್ಳಬೇಕಾದದ್ದನ್ನು 


ತಮ್ಮ ಪಾಡಿಗೆ ತಾವು ಕಲತುಕೊಳ್ಕುತ್ತಾರೆ. ತಮಗೆ ತಾವೇ 
ನಿರ್ದೇಶನ ಕೊಟ್ಟು ಹುಡುಕುವ ಮತ್ತು ಆಟದ ಮೂಲಕ 
ಕಲತುಕೊಳ್ಳುತ್ತಾರೆ ಎಂದು ಹಿರಿಯರು ಭಾವಿಸುತ್ತಾರೆ. ಆಟದಲ್ಲ 
ಹಂಟರ್‌-ಗ್ಯಾದರರ್ಸ್‌ ಮಕ್ಕಳು ತಮ್ಮದೇ ಪ್ರಯತ್ನಗಳ ಮೂಲಕ 


ಹಿರಿಯರಾಗಿ ಬದುಕು ಸಾಗಿಸಲು ಬೇಕಾದ ಕೌಶಲ್ಯಗಳನ್ನು 


ಅಭ್ಯಾಸ ಮಾಡುತ್ತಾರೆ. ಆಟದಲ್ಲ ಅವರು ತಮ್ಮ ಸಂಸ್ಥೃತಿಯ 


ಕೇಂದ್ರದಲ್ಲರುವ ಮೌಲ್ಯಗಳು. ಅನುಭವ ಮತ್ತು ಜ್ಞಾನಗಳನ್ನು 


ಅಭ್ಯಾಸ ಮಾಡುತ್ತಾರೆ. ಜ್ಞಾನ ನಿರ್ಮಾಣ ಮಾಡುತ್ತಾರೆ”. (ದ್ರೇ. 
2೦೦೨, ಪು. 5೦5) ಹೌದು. ಮಕ್ಕಳು ಬಂಡಿತವಾಗಿಯೂ ಹಿರಿಯರ 
ಚಟುವಟಕೆಗಳಲ್ಲ ಭಾಗವಹಿಸುತ್ತಾರಾದರೂ ಅದು 
ಸ್ವಪ್ರೇರಣೆಯಿಂದ ಮಾತ್ರ. ಹಂಟರ್‌ ಗ್ಯಾದರರ್ಸ್‌ ಮಕ್ಕಳು ಆಟದಲ್ಲ 
ಎಂದೂ ಸ್ಪರ್ಧಾತ್ಮಕವಾಗಿರುವುದಿಲ್ಲ ಎನ್ನುವುದನ್ನು ವೀಕ್ಷಕರು 
ವಿಶೇಷವಾಗಿ ಗುರುತಿಸುತ್ತಾರೆ. "ಹಂಟರ್‌- ಗ್ಯಾದರರ್ಸ್‌ ಆಟದ 


ಮುಖ್ಯ ಉದ್ದೇಶ ಗೆಲ್ಲುವವರು ಮತ್ತು ಸೋಲುವವರನ್ನು 


ಚಿಂತನೀಯ ಕೆಲವು ಅಂಶಗಳು 


ಸಂಬಂಧ ಕಲ್ರಸುವಲ್ಲ ಆಟದ ಮಹತ್ತ್ವವನ್ನು 


ಗುರುತಿಸುವುದಲ್ಲ. ಇದು ಕೇವಲ ಮೋಜನ ಆಟ ಅಷ್ಟೇ. ಮೋಜನ 
ಈ ಪ್ರಕ್ರಿಯೆಯಲ್ಲ ಶಕ್ತಿ, ಸಂಯೋಜನೆ, ಬಾಳಕೆ, ಸಹಕಾರ ಮತ್ತು 
ಹಾಸ್ಯಗಳಗೆ ಬೇಕಾದ ಕೌಶಲ್ಯಗಳನ್ನು ಅವರು ಅಭವೃದ್ಧಿ 
ಪಡಿಸುತ್ತಾರೆ. ಅವರು ತಮ್ಮ ಗೆಳೆತನದ ಸಂಬಂಧವನ್ನು ಮತ್ತಷ್ಟು 
ಗಟ್ಟಗೊಳಸುತ್ತಾರೆ”. (ಅದೇ ಪು. 514) 


ನಮಗೆ ವೆರಿಯರ್‌ ಎಲ್ವಿನ್‌ (ಎಲ್ವಿನ್‌. 1947) ಅವರ ಮುರಿಯಾಸ್‌ 
( ಒ೦ದು ಬಸ್ತಾರ್‌ ಬುಡಕಟ್ಟು) ಅನ್ನು ಅಧ್ಯಯನ ಮಾಡುವುದಕ್ಕಿತ್ತು. 


ಅಲ್ಲ ಮಕ್ಕಳು ತಮ್ಮದೇ ಲೋಕದಲ್ಲ ವಾಸಿಸುತ್ತಾರೆ. ಅದನ್ನು 


ಘೋಟುಲ್‌ (ಬುಡಕಟ್ಟು ವಸತಿ) ಎಂದು ಸಾಂಸ್ಲೀಕರಿಸಲಾಗಿದೆ. 
ಅದಕ್ಕೆ ಹಿರಿಯರ ಜಗತ್ತಿನ ಜೊತೆಗೆ ಅತ್ಯಂತ ಹತ್ತಿರದ ಸಂವಾದ 
ಏರ್ಪಡುತ್ತದೆ. ಆದರೆ ಅದು ಸ್ವತಂತ್ರವಾದ ಸಂವಾದ. ಅದೊಂದು 
ಮೋಜನ, ಉತ್ಪಾಹದ, ಹಾಡು-ಕುಣಿತ, ಆಟ, ತಮಾಷೆ ಮತ್ತು 
ಗಂಭೀರ ಕೆಲಸಗಳಂ೦ದ ಕೂಡಿದ ಜಗತ್ತು. 


ಹಾಡು ಮತ್ತು ನೃತ್ಯ, ಆಟಗಳು ಮತ್ತು ಇತರ ಮನರಂಜನೆಗಳು 
ಇವೆಲ್ಲ ಆಟವನ್ನು ತೀವ್ರವಾಗಿ ಈ ಪ್ರಕ್ರಿಯೆಯಲ್ಲ ಬಳಸಿಕೊಳ್ಳುತ್ತಾ 
ತಮ್ಮದೇ ಶಿಕ್ಷಣ ಸಂಸ್ಥೆಗಳನ್ನು ಸಂಘಟಸುವುದಕ್ಕೆ ಮತ್ತು 
ನಿರ್ವಹಿಸುವುದಕ್ಕೆ ಮತ್ತು ಸಮುದಾಯದಲ್ಲ ಬೆರೆಯುವುದಕ್ಷೆ ಇರುವ 
ವಿದ್ಯಾರ್ಥಿಗಳ ಉದಾಹರಣೆಗಳಾಗಿವೆ ಎಂದು ಎಲ್ವಿನ್‌ 
ವಿವರಿಸುತ್ತಾರೆ. 


ವಿಭಕ್ತ, ಸ್ತರೀಕೃತ, ವ್ಯಕ್ತಿಕೇಂದ್ರಿತ ಕುಟುಂಬಗಳರುವ ಸಮಾಜ- 


ವೊಂದರಲ್ಲ ಮಕ್ಕಳ ಶಿಕ್ಷಣದ ಸ್ಥಾನದಲ್ಲ ಘೋಟುಲ್‌ನಂತಹದ್ದನ್ನು 


ಊಹಿಸುವುದಕ್ಲೂ ಕಷ್ಟ. ವಿಭಕ್ತ ಕುಟುಂಬಗಳು ಮತ್ತು ಹಿರಿಯರ 
ಅಣತಿಯಂತೆ ನಡೆಯುವ ನರ್ಸರಿಗಳು, ಕಿಂಡರ್‌ ಗಾರ್ಡನ್‌ಗಳು 
ಮತ್ತು ಶಾಲೆಗಳೆಲ್ಲ ಮಕ್ಕಳ ಶಿಕ್ಷಣ ಮತ್ತು ಸಾಮಾಜಕೀಕರಣದ 
ಸಾಂಸ್ಥಿಕ ನೆಲೆಗಟ್ಣನ ಮೇಲೆ ಸ್ಥಾಪಿತವಾಗಿವೆ. ಹೀಗಿದ್ದರೂ ಕೂಡ, 
ಆಟ ಎನು ಪುದು" ಮಗುವಿನ ಸಾಮಾಜಕೀಕರಣದಲ್ಲಿ, ಅದರಲ್ಲೂ 
ಮುಖ್ಯವಾಗಿ ಹಿರಿಯರು ಅದರಲ್ಲ ಭಾಗವಹಿಸುವ ರೀತಿಯಲ್ಲ, 
ಬಹುಪ್ರಧಾನವಾದ ಪಾತ್ರವನ್ನು ವಹಿಸುತ್ತದೆ. 


ಮಗು ಆಡುವ ಸಂದರ್ಭದಲ್ಲ ಜ್ಞಾನ ಪ್ರಪಂಚದ ಮೇಲಾಗಲೀ, 
ತರ್ಕದ ಮೇಲಾಗಲೀ ಪಭತ್ವ ಸಾಧಿಸುವುದಿಲ್ಲ. ಜಗತ್ತಿಗೆ ಒಂದು 
ನಿರ್ದಿಷ್ಟ ರೀತಿಯಲ್ಲ ಸಂಬಂಧಿಸಿದ ಹಿರಿಯರ ಸಮುದಾಯದಲ್ಲ ಆ 
ಮಗು ಕೇವಲ ಒಳಗೊಂಡಿರುತ್ತದೆ ಅಷ್ಟೇ. ಸಮುದಾಯದಲ್ಲನ ಈ 
ಒಳೆಗೊಳ್ಳುವಿಕೆಯೇ ಕಟ್ಟಕಡೆಯದಾಗಿ ಸಮುದಾಯಪೊಂದು 
ತಲೆಮಾರುಗಳ ಅಂತರದಲ್ಲ ಬೆಳೆಸಿದ ಜ್ಞಾನ, ಸಂಕೇತ, 
ಉಪಕರಣಗಳು ಮತ್ತು ಮೌಲ್ಯಗಳನ್ನು ಮಗು ಆರ್ಜಸುವಂತೆ 
ಮಾಡುತ್ತದೆ. ಇದರರ್ಥ "ಮಗುವನ್ನು ನಮ್ಮಲ್ಲ ಒಬ್ಬರನ್ನಾಗಿ 
ಮಾಡೋಣ. ಮಗು ಮನುಷ್ಯ ರೀತಿಂಶು ಬದುಕಿನಲ್ಲ 
ಭಾಗವಹಿಸುವಂತೆ ಮಾಡೋಣ. ಆಟದ ಮೂಲಕವೇ ನಾವು ಹೀಗೆ 
ಮಗುವನ್ನು ಭಾಗವಹಿಸುವಂತೆ ಮಾಡಬಹುದು. ಮುಂದಿನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


03 


04 


ಮಾನವಜೀವಿಯ ಬದುಕನ ಅನುಭವವನ್ನೂ ಆಟದ ಮೂಲಕವೇ 
ನೀಡಬಹುದು” (ಅನ್‌, 2೦18) ಎಂಬುದಾಗಿದೆ. 


ಆಟದ ನಿಯೋಜನೆ 


ಮಕ್ಕಳ ಶಿಕ್ಷಣದಲ್ಲ ಆಟದ ಮಹತ್ವವನ್ನು ಗುರುತಿಸಿದ ಪ್ರಾಚೀನ 
ಚಿಂತಕರಲ್ಪ್ಲ ಪ್ಲೇಟೋ ಕೂಡಾ ಒಬ್ಬ (ಕ್ರಿ.ಪೂ. 428-348). 
ಶಿಕ್ಷಣದಲ್ಲಿ ಒತ್ತಡವನ್ನು ದೂರಮಾಡಿ ಮತ್ತು ಅದರ ಬದಲಗೆ 
ಆಟವನ್ನು ಬಳಸಿಕೊಳ್ಳಿ pe ಪ್ಲೇಟೋ ಶಿಕ್ಷಣಶಾಸ್ತ್ರಜ್ಞರಿಗೆ ಸಲಹೆ 
ನೀಡಿದ. pe ರಿಪಬ್ಲಕ್‌ ಎನ್ನುವ ಕೃತಿಯಲ್ರ ಆತ ನಮಾ 
ಚಿಂತನೆ ರರ ಎನು ್ಸಿವುದು ' ಬಾಲ್ಯದಿಂದಲೇ ಆರಂಭ ಆಗಬೇಕು 
ಎಂದು ಒತ್ತಾಯುಸುತ್ತಾ ನಂತರ ಮಕ್ತಳನ್ನು ಕಅಯುವುದಕ್ಕಾಗಿ 
ಒತ್ತಾಯಬುಸುವುದರ ವಿರುದ್ಧ ಸಲಹೆ 


ಒತ್ತಾಯಪೂರ್ವಕ ಕಲಕೆಯ ರೀತಿಯ ಬೋಧನೆಯನ್ನು 


ನೀಡಬಾರದು. ಯಾಕೆಂದರೆ... ಸ್ವತಂತ್ರನಾದ ಮನುಷ್ಯ 
ಯಾವುದನ್ನೂ ಗುಲಾಮಗಿರಿಯ ಅಧ್ಯಯನದ ರೀತಿಯಲ್ಲ 
ಕಅಯಲಾರ. ಒತ್ತಾಯಪೂರ್ವಕವಾದ ದುಡಿಮೆಯು ಕೇವಲ 
ದೇಹದ ದುಡಿಮೆ ಮಾತ್ರ ಆಗಿರುತ್ತದೆ. ಅದು ದೇಹಕ್ಕೆ ಯಾವುದೇ 
ಕೆಡುಕನ್ನು ಉಂಟುಮಾಡದಿರಬಹುದು. ಆದರೆ ಯಾವುದೇ 
ಬಲವಂತದ ಅಧ್ಯಯನವು ಆತ್ಕದಲ್ಲ ನೆಲೆಸುವುದಿಲ್ಲ... ಆದ್ದರಿಂದ... 
ಅಧ್ಯಯನದ ಸಂದರ್ಭದಲ್ಲ ಮಕ್ಕಳನ್ನು ತರಬೇತುಗೊಳಸುವಾಗ 
ಯಾವುದೇ ರೀತಿಯ ಬಲವನ್ನು ಪ್ರಯೋಗಿಸಬಾರದು. ಅದರ 
ಬದಲಾಗಿ ಆಟವನ್ನು ಬಳಸಿ. ಹೀಗೆ ನೀವು ಖಾವುದು 
ನೈಸ ಸರ್ಗಿಕವಾದದ್ದು ಯ ಕೂಡ ವಿವೇಚಿಸಿಕೊಳ್ಳಬಹುದು”'. 


ಆಟ ಎನ್ನುವುದನ್ನು ಮೂರು ನುಡಿಗಟ್ಟುಗಳ ವೈದೃಶ್ಯದಲ್ಲ 
ಬಳಸಿಕೊಳ್ಳಬಹುದು - ಕಡ್ಡಾಯ. ಬಲ ಮತ್ತು ಗುಲಾಮಗಿರಿ. 
ಬಲವಂತ ಮತ್ತು ಕಡ್ಡಾಯವನ್ನು ಗುಲಾಮಗಿರಿಗೆ 
ಸಮಾನವಾಗಿ ಪರಿಗಣಿಸಬಹುದು. ಇದಕ್ಕೆ ಬದಲಾಗಿ ಆಟದಲ್ಲಿ 
ಪಾಲ್ಗೊಳ್ಳಲು ಶಿಫಾರಸು ಮಾಡಬಹುದು ಇದರಿಂದ ತಮ್ಮ 
ಮನಸೋಇಚ್ಛೆ ಮಕ್ಕಳು ಆಟದಲ್ಲ ಕಅತುಕೊಳ್ಳುತ್ತಾರೆ ಮತ್ತು 
ಕಲತದ್ದನ್ನು ಅರಗಿಸಿಕೊಳ್ಳುತ್ತಾರೆ ಎಂಬ ಆಟದ ನಿಯಮಾನು- 
ಸಾರ ಇದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ. 


ಮಕ್ಗಳನ್ನು ಜವಾಬ್ದಾರಿಯುತ ಮತ್ತು ಅನುಸರಣಿಯ 
ನಾಗರಿಕರನ್ನಾಗಿಸುವ ನಿಟ್ಟನ ಶಿಕ್ಷಣದ ಉದ್ದೇಶದ ಸಂದರ್ಭದಲ್ಲ 
ಪ್ಲೇಟೋ ಎಲ್ಲ ಬಗೆಯ ಆಟದ ಅಂಶಗಳನ್ನು ಬುಡಮೇಲಾಗಿ- 
ಸುತ್ತಾನೆ. ಮಕ್ಕಳ ಆಟ ಎನ್ನುವುದು ಸ್ವಾಯತ್ತತೆ, ಆನಂದ, ಉದ್ದೇಶ. 


ಕ್ರಿಯಾತ್ಮಕತೆ, ತೀರ್ಮಾನ ರಹಿತವಾದದ್ದಾಗಿರುತ್ತದೆ ಇತ್ಯಾದಿ. ಇಲ್ಲ 


ಉಳಯುವ ಗಟ್ಟಿ ಭಾಗದಲ್ಲ ಎಂದರೆ ಮಕ್ಷಳಗೆ ತೋರಿಸುವ 
ಉಪಾಯಗಳು ಮಾತ್ರ ಇರುತ್ತವೆ. 


ಶಾಲಾ ಅಧ್ಯಾಪಕರು ಮತ್ತು ಬೋಧನಾ ಶಾಸ್ತ್ರಜ್ಞರು ತಕ್ಷಣ 
ಪ್ಲೇಟೋನ ದೃಷ್ಟಿಕೋನ ಮತ್ತು ಸಮಕಾಲೀನ ಶೈಕ್ಷಣಿಕ 
ಅಭ್ಯಾಸಗಳ ನಡುವೆ ಇರುವ ಸಂಬಂಧವನ್ನು ಗುರುತಿಸಬೇಕಾಗಿದೆ. 
ಶಿಕ್ಷಕರ ನಿರೇಶನದಡಿ ಮಕ್ನಳು ಪಾಶಕ್ಷಿಲಕ ಆಟವನ್ನೇ 


ಇಷ್ಟಪಡುತ್ತಾರೆ. ಅಧ್ಯಾಪಕರು ಬೋಧನಾ ವಿಧಾನದ ಉದ್ದೇಶವನ್ನು 
ಪೂರೈಸುವ ರೀತಿಂಯುಲ್ಲ ಆನಂದದಾಂರುಕ ಆಟಗಳನ್ನು 


ರಚಿಸಬಹುದು. ಅಂತಹ ಆಟಗಳು ಮಕ್ಕಳಲ್ಲ ರೀತಿಗಳು ತಾವು 
ಪಾಅಸಬೇಕಾದ ನಿಯಮಗಳ ಕುರಿತು ಅರಿವು ಮೂಡಿಸಬೇಕು, 
ಹಿರಿಯರ ಕರಕುಶಲ ಅಥವಾ ವೃತ್ತಿ ಅಭ್ಯಾಸಗಳಗೆ ಬೇಕಾದ 


ಕೌಶಲ್ಯಗಳನ್ನು ಅಭವೃದ್ಧಿಪಡಿಸಬೇಕು. ಇದು ನಿಜವಾಗಿಯೂ 
ಜನಪ್ರಿಯ ಶೈಕ್ಷಣಿಕ ವಿವೇಕಕ್ಷೆ ಸಂಬಂಧಿಸಿದಂತೆ "ಆಟದ-ರೀತಿ'ಯ 
ವಿಧಾನವಾಗಿದೆ. 


ಯುರೋಪ್‌ನಲ್ಲ ಆಧುನಿಕತೆಯ ಉದಯ ಆದ ಹಾಗೆ, ಕೆಲಸ 
ನ್ನುವುದು ಉತ್ಪಾದಕ ಚಟುವಟಕೆ ಮತ್ತು ಆಟ ಎನ್ನುವುದು 
ತಣಿಸುವ ಚಟುವಟಕೆ ಎಂಬ ಪ್ರಷ್ಟ ವ್ಯತ್ಯಾಸ ಜನ ಸ ಸಾಮಾನ್ಯರ 
ಮನಸಿನಲ್ಲ ಮೇಲುಗೈ ಪಡೆಯುತು. ಅದು ಕೈಗಾರಿಕೀಕರಣದ 
ಯುಗ ಕೂಡ ಆಗಿತ್ತು. ಕೆಲಸವು ಹೆಚ್ಚುಹೆಚ್ಚಾಗಿ ಪರಕೀಯ 
ಆಗುತ್ತಲೇ ಇದ್ದ ಕಾಲ. ಇಂತಹ ಸಂದರ್ಭದಲ್ಲ ಕಾರ್ಮಿಕ 
ವರ್ಗದವರ ಮಕ್ಷಳು ಭಯಾನಕ ರೀತಿಯ ಕೆಲಸಗಳ ಸೆಳೆತಕ್ಕೆ 
ಒಳಗಾದರು. ಅದು ಆಟವನ್ನು ಮಕ್ಕಕಲ್ಲ ಅತ್ಯುತ್ತಮ ಮತ್ತು 
ಅತ್ಯಂತ ಆನಂದದಾಯಕ ಚಟುವಟಕೆಯಾಗಿ ಮರುಅನ್ಹೇಷಣೆ 
ಮಾಡಬೇಕಾದ ಸಂದರ್ಭವನ್ನು ಒದಗಿಸಿತು. ಫ್ರೆಡಿಕ್‌ ಫ್ರೊಬೆಲ್‌ 
(1782-1852) ಎಳೆಯ ಮಕ್ಷಳಲ್ಲ (ಕಿಂಡರ್‌ ಗಾರ್ಡನ್‌ ವಯಸ್ಸಿನ 
ಮಕ್ಷಳಲ್ಲ) ಆಟವನ್ನು ಕಲಕೆಯ ಪ್ರಾಥಮಿಕ ಮಾರ್ಗವಾಗಿ 
ಬಳಸುವುದನ್ನು ಪ್ರಬಲವಾಗಿ ಪ್ರತಿಪಾದಿಸಿದ. ಫ್ರೊಬೆಲ್‌ ಪ್ರಕಾರ, 
ಮಕ್ಷಳ ಆಟ ಎನ್ನು ವುದು 'ಮನುಷ್ಯನ ಅತ್ಯಂತ ಪರಿಶುದ್ಧ, ಅತ್ಯ೦ತ 
ದೈವಿಕ ಚಟುವಟಕೆ' ಮತ್ತು 'ಇಡಿಯ ಮನುಷ್ಯ ಬದುಕಿನ 
ಪಡಿಯಚ್ಚು- ಮನುಷ್ಯ ಮತ್ತು ಎಲ್ಲ ವಸ್ತುಗಳಲ್ಲರುವ ಗುಪ್ತವಾದ 
ನೈಸರ್ಗಿಕ ಬದುಕಿನ ಪಡಿಯಚ್ಚು.' (ಬೇಟ್ಟಿ. 2೨೦17, ಪು.425). ಆತ 
ಆಟವನ್ನು ಮುಖ್ಯ ಶಿಕ್ಷಣ ವಿಧಾನವನಾ ಗಿ ಅಭವೃದ್ಧಿಪಡಿಸುವುದಕ್ಕೆ 
MO; ಆದರೆ Us ಅಭವೃದ್ಧಿಪಡಿಸಿದ್ದು ಮಾತ್ರ ಹೊಸ 
ಸಾಂಪ್ರದಾಯಿಕ ವಿಧಾನಗಳನ್ನೇ. ಅಧ್ಯಾಪಕರ ನಿರ್ದೇಶನದಲ್ಲ 
ಮಕ್ಕಳು ಆಟವಾಡಬೇಕಾದ ಅತ್ಯುನ್ನತ ರಚನೆಯ ಆಟಗಳನ್ನು 


ಅಭವೃದ್ಧಿಪಡಿಸುವಲ್ಲ ಅವನ ವಿಧಾನ ಕೊನೆಯಾಯುತು. "ಗ 


ಜಾನ್‌ ಡ್ಯೂಯುಯು ಪ್ರೊಬೆಲ್‌ನ ನಿಯಮಗಳನ್ನು ತನ್ನ 
ಪ್ರಯೋಗಾಲಯ ಶಾಲೆಯ 'ಉಪ ಪ್ರಾಥಮಿಕ ವಿಭಾಗ'ದಲ್ಲ (sub- 
primary department) ಅಳವಡಿಸಿದ. ಆದರೆ ನಿಯಮಕ್ಕೂ ತನ್ನು 
ನಿಜವಾದ ಶೈಕ್ಷಣಿಕ ವಿನ್ಯಾಸಕ್ಸೂ ತಾಳಮೇಳ ಇಲ್ಲದ್ದನ್ನು 
ಕಂಡುಕೊಂಡ ಮತ್ತು ಅದಕ್ಷನುಗುಣವಾಗಿ ಬದಲಾಯಿಸುವ 
ಯೋಜನೆಯಲ್ಲ ಅವನ ಪ್ರಯೋಗಗಳು ಕೊನೆಯಾದವು."' 
ಡ್ಯೂಯಿ ಶಾಲಾ ಶಿಕ್ಷಣದಲ್ಲ. ಮುಖ್ಯವಾಗಿ ಎಳೆಯ ಮಕ್ಕಳ 
ಶಿಕ್ಷಣದಲ್ಲ ಆಟವನ್ನು ಅಳವಡಿಸುವುದನ್ನು ಪ್ರತಿಪಾದಿಸುವವರಲ್ಲ 
ಪ್ರಮುಖನಾದ. ಆತ ಒತ್ತಾಯಪೂರ್ವಕವಲ್ಲದ ಆಟದ ಮಹತ್ವವನ್ನು 
ಪ್ರತಿಪಾದಿಸಿದ: 'ಮಕ್ಷಳ ಅಸಂಖ್ಯಾತ ಪ್ವ್ರಯಂಸ್ಥೂತ್ತಿೀಯ 
ಚಟುವಟಕೆಗಳು. ಆಟಗಳು. ವಿನೋದಗಳು. ಧ್ವನಿಅನುಕರಣಿಗಳು. 
ತೋರಿಕೆಗೆ ಅರ್ಥವೇ ಇಲ್ಲದ ಪುಟ್ಟಮಕ್ಕಳ ಚಲನೆಗಳು- ಇಂತಹ 
ಅಭವ್ಯಕ್ತಿಗಳನ್ನು ಹಿಂದೆ ನಿಷ್ಠ್ತಯೋಜಕ ಎಂದು ನಿರ್ಲ೯ಕ್ಷಿಸಲಾಗಿತ್ತು. 
ಇವೆಲ್ಲ ಸಕಾರಾತ್ಮಕವಾಗಿ ದುಷ್ಟಸಂಗತಿಗಳು ಎಂದು 
ಬಂಡಿಸಲಾಗಿತ್ತು. ಆದರೆ ಈ ಚಟುವಟಕೆಗಳೇ ಶೈಕ್ಷಣಿಕವಾಗಿ 
ಪ್ರಯೋಜನಕ್ಕೆ ಬರುವಂಥವುಗಳಾಗಿವೆ; ಇಲ್ಲ. ಇವೇ ಶೈಕ್ಷಣಿಕ 
ವಿಧಾನದ ಅಡಿಗಲ್ಲುಗಳಾಗಿವೆ.' 


ಡ್ಯೂಯಿ ಆಟ ಕೇವಲ ಹೊರಗಣ ಚಟುವಟಕೆ ಆಗಿರದೆ ಅದು 
ಇಡಿಯಾಗಿ ಮಾನಸಿಕ ಚಟುವಟಕೆ ಆಗಿರುತ್ತದೆ ಎಂದು ಆಟದ 
ರಹಿಕೆಯ ಕುರಿತು ತನ್ನದೇ ಆದ ತಿರುವನ್ನು ನೀಡಿದ. "ಇದು ಮುಕ್ತ 
ಆಟ. ಎಲ್ಲ ಮಕ್ಕಳ ಶಕ್ತಿಗಳು. ಆಲೋಚನೆಗಳು ಮತ್ತು ಶಾರೀರಿಕ 
ಚಲನೆಗಳು ಒಂದು ತೃಪ್ತಿಕರವಾದ ರೂಪದಲ್ಲ ಅವರದ್ದೇ ಕಲ್ಪನೆಗಳು 
ಮತ್ತು ಆಸಕ್ತಿಯ ನೆಲೆಗಳ ಒಂದುಗೂಡುತ್ತಾ ಇರುತ್ತವೆ." 


ಡ್ಯೂಯುಯ ಪ್ರಕಾರ. ವೃತ್ತಿ ಮತ್ತು ಆಟವನ್ನು ವರ್ಗೀಕರಿಸುವ 
ಕಟ್ಟುನಿಟ್ಟನ ನಿಯಮಗಳಲ್ಲ. ಒಂದು ಹರಿವಿನ ಭಾಗವಾಗಿ ಇವು 
ಕಾಣಿಸಿದವು. ಒಂದರಲ್ಲ ಇನ್ನೊಂದು ನಿರಂತರ ಹರಿಯುವ ಹಾಗೆ 
ಕಾಣಿಸಿದುವು. ವೃತ್ತಿ ಮತ್ತು ಆಟದ ನಡುವೆ ಇತರರು ಎಳೆದ 
ಗಟ್ಟಿಗೆರೆಯನ್ನು ಡ್ಯೂಯಿ ನಿರಾಕರಿಸಿದ. ಯಾಕೆಂದರೆ ಅಂತಹ 
ಗೆರೆಗಳು ವೃತ್ತಿಯನ್ನು ಉದ್ದೇಶ ಸಹಿತ ಮತ್ತು ಆಟವನ್ನು 
ಉದ್ದೇಶರಹಿತ ಎಂಬ ಪ್ರಜ್ಞೆಯಿಂದ ವಿಭಜಸುತ್ತವೆ. ಇವೆರಡೂ 
ಒಳಗಿನ ಪ್ರೇರಣೆಯಿಂದ ಮೂಡಿವೆಯೇ ಹೊರತು ಹೊರಗಣ 
ಒತ್ತಡದಿಂದಲ್ಲ. ಅವನ ಪ್ರಕಾರ, ಆಟ ಮತ್ತು ಕೆಲಸಗಳು ಹೊರಗಿನ 
ಬದುಕಿನ ಎರಡು ಮುಖ್ಯ ವಿಚಾರಗಳನ್ನು ರೂಪಿಸಿವೆ. ಔಪಚಾರಿಕ 
ಶಿಕ್ಷಣದ ಪರಕೀಂಯತೆಯನ್ನು ಕೊನೆಗೊಳಸುವುದಕ್ಕಾಗಿ 
ಇವುಗಳನ್ನು ಬಳಸಲು ಆತ ಬಯಸಿದ. 


ಡ್ಯೂಯಿ 'ಆರಂಭ ಮಕ್ಕಳಂದಲೇ ಬರಬೇಕು' ಎನ್ನುವುದಕ್ಕೆ 
ಒತ್ತು ನೀಡಿದ - ಅಧ್ಯಾಪಕರು ಆತ/ಆಕೆಗೆ ಆಲೋಚನೆಗಳನ್ನು 
ಅಭವೃದ್ಧಿಪಡಿಸುವುದಕ್ಕಾಗಿ ಕೆಲವು ಮಾದರಿಗಳನ್ನು 
ನೀಡಬಹುದಷ್ಟೇ. ಆದರೆ ಮಗು ಪ್ರತಂತ್ರ ಆಗುವುದಕ್ಕೆ ತನ್ನದೇ 
ಆಲೋಚನೆ ಅಭವೃದ್ಧಿಪಡಿಸುವುದಕ್ಕೆ ತನ್ನ ಕಲ್ಪನೆಯ ಕಡೆಗೆ 
ಹಿಂದಿರುಗಲೇ ಬೇಕು. ಎಲ್ಲ ಚಟುವಟಕೆಗಳು "ಮಗುವನ್ನು ಪಜ್ಞೆ 
ಮತ್ತು ಕ್ರಿಯೆಯ ಉನ್ನತ ಸ್ತರಕ್ಕೆ ಒಯ್ಯಬೇಕಷ್ಟೇ. ಅದು ಕೇವಲ 
ಮಗುವಿನಲ್ಲಿ ಉದ್ದೇಗವನ್ನುಂಟು ಮಾಡುವುದಾಗಲೀ, 
ಮಗುವನ್ನು ಇದ್ದಲ್ಲೇ ಬಟ್ಟು ಹೋಗುವುದಾಗಲಅೀ 
ಮಾಡಬಾರದು.” (ಡ್ಯೂಯಿ, 1915) ಡ್ಯೂಯು ತನ್ನ ಡೆಮಾಕ್ರಸಿ 
ಅಂಡ್‌ ಎಜುಕೇಷನ್‌ ಎನ್ನುವ ಕೃತಿಯಲ್ಲಿ ಇದನ್ನು ಬಹಳ 
ಮೊನಚಾಗಿ ಹೇಳುತ್ತಾರೆ: "ಇವೆಲ್ಲವನ್ನೂ ಶಿಕ್ಷಣಕ್ಕೆ 
ಅಧೀನವಾಗಿಸಚಬೇಕಾಗಿದೆ. - ಇದು ಬೌದ್ದಿಕ ಫಅತಗಳನ್ನು 
ಪಡೆಯುವುದಕ್ಕೆ ಮತ್ತು ಸಾಮಾಜಕೀಕೃತ ಮನೋ- 
ಧರ್ಮಗಳನ್ನು ರೂಪಿಸುವುದಕ್ಕೆ ಅಗತ್ಯ.” 


ಹಿರಿಯರ ಮೇಲ್ಪಚಾರಣೆ ಇಲ್ಲದ, ರಕ್ಷಣೆ ಅಥವಾ ನಿರ್ದೇಶನವಿಲ್ಲದ 
ಕೆಲಸಕ್ಕೆ ದೂಡಲ್ಪಟ್ಟ ಬಾಲ್ಯದ ಆಧುನಿಕತೆಯ ಬಗೆಗೆ ಡ್ಯೂಯಿ 
ಉದ್ವೇಗದಿಂದ ಮುಕ್ತನಾಗಿರಲಅಲ್ಲ." ಇದೆಲ್ಲದರ ಹೊರತಾಗಿ 
ಆಧುನಿಕ ವಾಗರಿಕ ಸಮಾಜ ಅಥವಾ ಡ್ಯೂಯಿಯ 
ಪ್ರಜಾಪ್ರಭುತ್ತಾತೃಕ ಸಮುದಾಯ ಎನ್ನುವುದು ಸಹಭಾಗಿತ್ವದ 
ಪ್ರಜಾಸತ್ತಾತ್ಮಕ ಸಮುದಾಯ. ಅಲ್ಲ ವ್ಯಕ್ತಿಗಳಗೆ ಸಾಮಾಜಕ 
ನಿಯಂತ್ರಣ ಬರಬೇಕಾದರೆ ಸ್ವಯಂ ಸಮ್ಮತಿ ಎನ್ನುವುದು 
ಬೇಕಾಗುತ್ತದೆ. 


ಬಾಲ್ಯದ ಕುರಿತಾದ ಉಡದ್ದೇಗವು ಹೆಚ್ಚಿನ ನೆಲೆಯಲ್ಲ ಸಾಮಾಜಕ 
ಸಂಘರ್ಷ ಮತ್ತು ಆತಂಕವನ್ನು ಗುರುತಿಸುವಲ್ಪ್ಲ ಸೋಲುವುದು 
ಮತ್ತು ಸಮಾಜದಲ್ಲ ಶಾಂತಿ ಮತ್ತು ನೀತಿಯನ್ನು 
ಖಾತರಿಪಡಿಸುವ ಸೋಲುವುದರಿಂದ ಉಂಬಾಗುತ್ತದೆ. ಇಂತಹ 
ಸಂಘರ್ಷಗಳೇ ಹೊರಚೆಲ್ಲ ಮಕ್ಕಳ ಒಳಸೇರಿ ಅವು ಉದ್ದೇಗಕ್ಕೆ 
ಮೂಲವಾಗಿ ಪರಿಣಮಿಸುತ್ತದೆ. ಉದಾರವಾದೋತ್ತರ ಯುಗದಲ್ಪ 
ಹಿಂದೆಂದಿಗಿಂತಲೂ ಸಾಮಾಜಕ ಅಸಮಾನತೆಗಳು 
ಹೆಚ್ಚತೊಡಗಿದಾಗ. ಕೆಲವೇ ಕೆಲವು ಕಾರ್ಪೋರೇಟ್‌ ಕಂಪೆನಿಗಳು 
ಉತ್ಪಾದಕ ಸಂಪನ್ಮೂಲಗಳ ಮೇಲೆ ಹತೋಟ ಸಾಧಿಸಿದಾಗ 
ಪ್ರಜಾಪ್ರಭುತ್ತೀಯ ಸಮಾಜದ ಕನಸುಗಳು ಚೂರಾಗುತ್ತವೆ. ಇರುವ 
ಒಂದೇ ಮುಖ್ಯಸಂಪನ್ಕೂಲವನ್ನು ತನ್ನದಾಗಿಸಬೇಕೆ೦ಬ ಪ್ಲರ್ಧೆ ಎಲ್ಲ 
ವಿಶಾಲ ಸಮಾಜಕ್ಕೂ ತೆರೆದುಕೊಳ್ಳುತ್ತದೆ. ಹಾಗಾಗಿಯೇ ಸಾಕ್ಷರತೆ. 


ಗಣಿತಜ್ಞಾನ ಮತ್ತು ಔಪಚಾರಿಕ ಶಿಕ್ಷಣದ ಸಾಂಸ್ಕೃತಿಕ ಸಂಪತುನ್ನು 
ಪಡೆಯುವ ವೇಗವೂ ಹೆಚ್ಚುತ್ತದೆ, 


ಭಾರತೀಯ ಶೈಕ್ಷಣಿಕ ಆಚರಣೆಯಲ್ಲ 


ಒಟ್ಟಿನಲ್ಲಿ ಇತ್ತೀಚಿನವರೆಗೂ ಭಾರತೀಯ ಶಾಲಾ ವ್ಯವಸ್ಥೆಯು 
ಶಾಲಾಪೂರ್ವ ವಯೋಮಾನದ ಗುಂಪನ್ನು ಹಿಂದಕ್ಕೆ ಸರಿಸಿದೆ. 
ನರ್ಸರಿ ಮತ್ತು ಕಿಂಡರ್‌ಗಾರನ್‌ನ ಪಾತ್ರವು ಮಕ್ಕಳನ್ನು "ಶಾಲೆಗೆ 
ಸಿದ್ಧ'ಗೊಳಸುವುದಕ್ಷಾಗಿ ಸಾಮಾಜೀಕರಣವನ್ನು ಖಾತರಿಪಡಿಸುವಲ್ಪ 
ಈೇಣ ಪ್ರಮುಖವಾಗಿದೆ ಎಂದು ಕಾಣಿಸುತ್ತದೆ. ಇದರರ್ಥ ತುಂಬದ 
ತರಗತಿಯಲ್ಲಿ ಮಕ್ಷಳನ್ನು 'ಸುಮ್ಯನೆ' ಶಿಸ್ತುಬದ್ಧವಾಗಿ 
ಕುಳ್ಳರಿಸುವುದು. ಶಿಕ್ಷಕರ ಆದೇಶಗಳನ್ನು ಪಾಲಅಸುವಂತೆ 
ಮಾಡುವುದು. ಔಪಚಾರಿಕ ಶಾಲೆಗಕಲ್ಲ ಪ್ರವೇಶಾತಿ ಪಡೆಯುವುದಕ್ಕೆ 
ಮುಂಚೆ ಅವರಲ್ಲ ಸಾಕ್ಷರತೆ ಮತ್ತು ಲೆಕ್ಕದ ಕೌಶಲವನ್ನು 
ತುಂಬುವುದು. ಆಟಕೆಗಳು, ಆಟಗಳು, ಹಾಡುಗಳು ಇತ್ಯಾದಿಗಳನ್ನು 
ಮಕ್ಕಳನ್ನು ಇಂತಹ ಜಗತ್ತಿಗೆ ಆಕರ್ಷಿಸುವುದಕ್ಕಾಗಿ 
ಬಳಸಿಕೊಳ್ಳಲಾಗುತ್ತದೆ. ಶಾಲಾ ಪೂರ್ವ ಶಿಕ್ಷಣದಲ್ಲ 'ಆಟದ 
ದಾರಿ'ಯ ಬಗೆಗೆ ಸಮೀಕ್ಷೆ ಮಾಡುವ ಒಬ್ಬ ಸಂಶೋಧಕ 
ಉಲ್ಲೇಖಸಿದ್ದು: 'ಭಾರತದಲ್ಲ ಶಾಲಾಪೂರ್ವ ಕಲಕೆ ಎನ್ನುವುದು 
ಗಂಭೀರ ಉದ್ಯಮ”. (ಪ್ರೋಕ್ನರ್‌, 2೦೦೭, ಪು. 446) ಅತ್ಯುತ್ತಮ 
ಉದ್ದೇಶದ ನೀತಿಗಳ ಆವರ್ತಿತ ಘೋಷಣಿಗಳ ಹೊರತಾಗಿಯೂ 
ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ ಇಲಾಖೆ ನಡೆಸುತ್ತಿರುವ 
ಚಿಕ್ಕಮಕ್ಷಳ ಪಾಲನಾ ವ್ಯವಸ್ಥೆಯು ಒಂದೋ ಅಸ್ತಿತ್ವದಲ್ಲೇ ಇಲ್ಲ 
ಅಥವಾ ಅದು ಕೇವಲ ಬೋಧನೆ, ನದು ಮತ್ತು ಎಣಿಕೆಗಳನ್ನು 
ಕಲಅಸುವ ಕೆಟ್ಟ ಪ್ರಯತ್ನವಾಗಿರುತ್ತದೆ. ಇದರರ್ಥ ಆಟ ಎನ್ನುವುದು 
ಶಾಲಾ ಪರ್ವ ಶಿಕ್ಷಣದಲ್ಲ ಮಾಯವಾಗಿದೆ. ನಮ್ಮ ಪ್ರಾಥಮಿಕ ಮತ್ತು 
ತರುವಾಯದ ಶಿಕ್ಷಣದ ಹಂತಗಳಲ್ಲ ಆಟಕ್ಕೆ ಅತ್ಯ೦ತ ಕಡಿಮೆ ಜಾಗ 
ಇದೆ. ಇದರಲ್ಲ ಅತ್ಯುತ್ತಮ ಎಂದರೆ, ಇಲ್ಲ ಆಟಕ್ಕೆ ನಿಗದಿಪಡಿಸಿದ 
ಅವಧಿಗಳರುತ್ತವೆ. ಅಲ್ಲ ನಿಯಮಬದ್ಧವಾದ ಆಟಗಳನ್ನು ಮಕ್ಕಳು 
ಆಡುತ್ತಾರೆ. 


ಆದರೆ ಮಕ್ಕಳು ಮಕ್ಕಳೇ ಆಗಿದ್ದು ಅವರು ಆಟಕ್ಕೆ ಸಮಯ 
ಕಂಡುಕೊಳ್ಳುತ್ತಾರೆ. ಅವರು "ಶಿಕ್ಷಣ'ದಿಂದ ಸಮಯ ಕದ್ದು ಆಟಕ್ಷಾಗಿ 
ವಿನಿಯೋಗಿಸುತ್ತಾರೆ. ಪಠ್ಯಕ್ರಮ ಮತ್ತು ಮಕ್ಕಳ ನಿರೀಕ್ಷೆಗಳು 
ಇತ್ತೀಚೆಗೆ ಮಕ್ಷಳಗೆ ತಮ್ಮ ಜೊತೆಗೇ ಆಟ ಆಡಲು, ಬಂಧುಮಿತ್ರರ 
ಜೊತೆಗೆ, ನೆರೆಕರೆಯವರ ಜೊತೆಗೆ, ಕೆಲವೊಮ್ಮೆ ಹಿರಿಯರ ಜೊತೆಗೆ 
ಆಟ ಆಡಲು ಸಮಯವನ್ನು ಕಲ್ಪಸಿಕೊಟ್ಪದೆ. ಇಂತಹ 
ಅವಕಾಶದಲ್ಲಯೇ ಶಿಕ್ಷಣ ಮತ್ತು ಮನರಂಜನೆಯ ಇತ್ತೀಚಿನ 
ಪ್ರವೃತ್ತಿಗಳು ಸ್ಪರ್ಧೆಗೆ ಜದ್ದಿರುವುದು. ಜಾಗತಿಕ ಹೂಡಿಕೆಯ 
ಸೇವೆಯಲ್ಲ ಭವಿಷ್ಯದ ಕೆಲಸಗಾರನಾಗಲು ಇದೇ ಅವಧಿಯಲ್ಪ 
ತಯಾರಿ ಮಾಡಬೇಕಾಗಿದೆ. ಪ್ರಸಕ್ತ ಗ್ರಾಹಕನನ್ನು ಹೇಗಾದರೂ 
ಆಕರ್ಷಿಸಲು ನಡೆಯುವ ಮನರಂಜನೆಯೂ ಇಲ್ಲದೆ. ಜಾಗತಿಕ 
ಮಾರುಕಟ್ಟೆ ಮತ್ತು ರಾಷ್ಟ್ರ-ರಾಜ್ಯಗಳ ಸೇವೆಯ ಗ್ರಾಹಕನಾಗಲು 
ಮತ್ತು ವಿದ್ಯಾರ್ಥಿಯಾಗಲು ಪಲೋಭತನಾಗುವಲ್ಲ ಆಟಗಳು 
ಸಕ್ಕರೆಲೇಪನದಂತೆ ಕೆಲಸಮಾಡುತ್ತವೆ. 


"ಆಟದ ದಾರಿ” ಅಥವಾ "ಆನಂದದ ಕಲಕೆ' ಅಥವಾ 'ಕಲಅಕೆಯೇ 
ಮನರಂಜನೆ' ಇತ್ಯಾದಿ ವಿವಿಧ ಪರಿಭಾಷೆಗಳನ್ನು ಪರಿಚಯುಸುವು- 
ದರೊಂದಿಗೆ ಸಾಕ್ಷರತೆಯನ್ನು ಪ್ರಸಾರಮಾಡುವ ಉದ್ದೇಶಕ್ಷಾಗಿ ಆಟ 
ಮತ್ತು ಮನರಂಜನೆಯನ್ನು ಬಳಸಿಕೊಳ್ಳುವ ಬೃಹತ್‌ ಪ್ರಚಾರಾಂ- 
ದೋಲನಗಳು ಜಾಗತಿಕವಾಗಿ 19೨೦ರಿಂದಲೇ ವ್ಯಾಪಕವಾಗಿ 
ನಡೆಯುತು. ಆರಂಭಕ ಸಾಕ್ಷರತೆಯ ಹಂತಗಳಕಲ್ಪ ಆಟಕ್ಕೆ ಹತ್ತಿರವಾದ 


A 


ಚಟುವಟಕೆಗಳು ತರಗತಿಗಳಲ್ಪ ಶಿಫಾರಸು ಮಾಡಲಾದ 
ಗುಣಮಟ್ಟದ ಚಟುವಟಕೆಗಳಾದವು. ಪದ್ಧ ಹಾಡುವುದು. ಸರಳ 
ಆಟಗಳು. ಗಟ್ಟವಸ್ತುಗಳೊಂದಿಗೆ ಆಡುವುದು ಅಂದರೆ 
ಇತ್ಯಾದಿಗಳೆಲ್ಲ ಕೇವಲ ಪ್ರತಿಷ್ಠಿತ ಶಾಲೆಗಳಗೆ ಸೀಮಿತವಾಗದೇ ಬಡ 
ಸರ್ಕಾರಿ ಶಾಲೆಯ ಗುತ್ತಿಗೆ ಅಧ್ಯಾಪಕರೂ ಇದನ್ನು ಆಚರಿಸ- 
ತೊಡಗಿದರು. ಇದು ತರಗತಿಯ ವಾತಾವರಣವನ್ನು 
ಬದಲಾಯುಸಲು ಸಹಾಯಮಾಡಿತು. ಮತ್ತು ಮಕ್ಕಳು ಕೂಡಾ 
ಅದಕ್ಕೆ ಆಕರ್ಷಿತರಾಗತೊಡಗಿದರು. ಹೀಗಿದ್ದರೂ, ಇದೇನೂ 
'ಸಾಧನೆ'ಯನ್ನು ಖಾತರಿಪಡಿಸಅಲ್ಲ ಅಥವಾ ಶಾಲೆಗಳಗಾಗಿ 
ನಡೆಸುವ ಪ್ರಮಾಣಿಕ ಪರೀಕ್ಷೆಗಳಲ್ಲ ಮಕ್ಕಳ ಅಂಕಗಳನ್ನು ಹೆಚ್ಚು 
ಮಾಡಲಲ್ಲವಾದುದರಿಂದ ಠ ಪೊರೆ ಕಳಚಿತು. 


ಮಕ್ಷಳು ನಿರೀಕ್ಷಿತ ಪರೀಕ್ಷೆಗಳಲ್ಲ ಉತ್ತೀರ್ಣರಾಗುವುದನ್ನು 
ಖಾತರಿಪಡಿಸುವುದಕ್ಷಾಗಿ ಅಕ್ಷರಮಾಲೆ ಮತ್ತು ಲೆಕ ಇವುಗಳ 'ಗುರಿ' 
ಕೇಂದ್ರಿತ ಬೋಧನೆ, ಅರ್ಥಾತ್‌ ಪರೀಕ್ಷಾ ಕೇಂದ್ರಿತ ಸ್ಪರ್ಧೆ 
ಶುರುವಾಯುತು. ಉನ್ನುತ ದರ್ಜೆಗಳಗಾಗಿ ಮಕ್ನಳು ತಮ್ಮ ಅಮೂಲ್ಯ 
ಸಮಯವನ್ನು "ಅಧ್ಯಯನ, ಟ್ಯೂಷನ್‌ ಮತ್ತು ಮನೆಕೆಲಸ 
ಸಮಯಕ್ಷಾಗಿ ಮೀಸಲಡಬೇಕಾದ ಒತ್ತಡ ಹೆಚ್ಚಾಯಿತು. ಸಾರ್ವತ್ರಿಕ 
ಪರೀಕ್ಷೆಗಳಗೆ ತಯಾರಿ, ಪರೀಕ್ಷೆ. "ಯೋಜನಾ ಕಾರ್ಯ' 
ಇತ್ಕಾದಿಗಳಗೆ ಸಮಯ ಕೊಡಬೇಕಾದ ತುರ್ತು ಒತ್ತಡ 
ಹೆಚ್ಚಾಗುತ್ತಲೇ ಹೋಯುತು. ಇವೆಲ್ಲ ಮಕ್ನಳು ಆಟದಲ್ಲಿ 
ಇರಬಹುದಾದ ವಿರಾಮದ ಸಮಯವನ್ನು ಕದ್ದರೆ. ಅವರಿಗೆ 
ಪರ್ಯಾಯವಾಗಿ ಸಿಕ್ಷಿದ್ದು ಡಿಜಟಲ್‌ ಆಟಗಳು, ಟ.ವಿ. ಶೋಗಳು. 
ಐಟ ಉದ್ಯಮಗಳು ಹರಡಿದ ವರ್ಚುವಲ್‌ ಸಮುದಾಯಗಳೇ 
ಆಗಿವೆ. 


ಮಕ್ಕಳ ಗಮನವನ್ನು ಸೆಕೆಯುವುದಕ್ಲಾಗಿ ಆಟದ ರೂಪದಲ್ಲ ತನ್ನ 
ಲಕ್ಷಣಗಳನ್ನು ಹಂಚಿಕೊಳ್ಳುತ್ತದೆ ಎನ್ನುವುದು ಈ ಎರಡೂ 
ವಿದ್ಯಮಾನಗಳಲ್ಲ ಸ್ಪಷ್ಟವಾಗಿದೆ. ಶಿಕ್ಷಣದ ಹೆಸರಿನಲ್ಲ ಮಕ್ಕಳ 
ಮನಸ್ಸನ್ನು ಮತ್ತು ದೇಹವನ್ನು ಶಿಸ್ತುಬದ್ಧಗೊಳಆಸುವ ಮತ್ತು ಅವರ 
ಸಂವೇದನೆಗಳನ್ನು ನಿಸ್ತೇಜಗೊಳಸುವ. ತಮ್ಮ ಸುತ್ತಅನ ವಾಸ್ತವ 
ಬದುಕಿಗೆ ವಿಮುಖಗೊಳ್ಳುವ ಅಣಬೆಯಂತೆ ತಲೆಎತ್ತುವ 
ಮಾರುಕಟ್ಟೆಯಲ್ಲ ಉಚಿತ ಗ್ರಾಹಕರಾಗಿ ಕಾಣಿಸುವಂತೆ 
ಭಾಗವಹಿಸುತ್ತಾರೆ. 


ವಯಸ್ಥರ ಜಗತ್ತು ಮತ್ತು ಮಕ್ಕಳ ಆಟ 


ಇತರ ಚಟುವಟಕೆಗಳಗಿಂತ ಆಟ ಎನ್ನುವುದು ಸ್ತ-ಪ್ರತಿಫಲನ 
ಮೂಡಿಸುವಂಥದ್ದಾಗಿರುತ್ತದೆ - ಮಗುವಿಗೆ ಆಟದಲ್ಲದ್ದೇನೆ ಎಂದು 
ಅನ್ನಿಸುವುದರಿಂದ ಇದು ಆಟವಾಗಿರುತ್ತದೆ. ಇದು ಮಗು ಯಾವುದೇ 
ಕ್ರಿಯೆಯಲ್ಲ ತೊಡಗಿರುವ ಮತ್ತು ಅದನ್ನು ಪ್ರತಿಫಅಸುವ ಹೊತ್ತಿಗೆ 
ಅದರಿಂದ ಸಂಪೂರ್ಣ ಹೊರಗಿರುವುದಕ್ಲೂ ಸಹಾಯ ಮಾಡುತ್ತದೆ. 
ಕೊನೆಗೆ ಯಾವುದೇ ವಿಚಾರದಲ್ಲ ಸಂಪೂರ್ಣವಾಗಿ ಗಂಭೀರವಾಗಿ 
ತೊಡಗಿಸಿಕೊಳ್ಳಬಾರದು ಎನ್ನುವ ಮನಸ್ಸಿತಿಯನ್ನು ಬೆಳೆಸುತ್ತದೆ. 
ಮಕ್ಕಳಗೆ ಹೇಗೋ ಹಾಗೆ ಆಟ ಹಿರಿಯರಿಗೂ ಬೇಕಾಗುತ್ತದೆ. 
ಹೆಚ್ಚಲ್ಲವೆ೦ದರೆ ಅವರ ಚಿತ್ತಸ್ತಾಪ್ಸ್ಯವನ್ನು ಉಳಸಿಕೊಳ್ಳುವುದಕ್ಲಾದರೂ 
ಆಟ ಬೇಕಾಗುತ್ತದೆ. 


ಇದರಿಂದ ಮಕ್ನಳಗೆ ಉಪಯೋಗ ಏನೇ ಇರಲ, ಆಟವನ್ನು 
ಬೋಧನಾ ವಿಧಾನವಾಗಿ ಬಳಕೆ ಮಾಡುವುದು ಆಟದ ಜಗತ್ತಿನ 
ಅದ್ಭುತ ಮನರಂಜನೆಯನ್ನು ನಮ್ಮ ಹಿರಿಯರಿಗೆ ನೆನಪಿಸುವ ಒಂದು 
ಮಾರ್ಗವಾಗಿದೆ. ನಿಜವಾಗಿಯೂ, ಮಕ್ಕಳನ್ನು ಸಂಭ್ರಮಿಸುವುದು. 


[06 oe: 


ಅವರ ಆಟಕೆ ಸಾಕ್ಷಿಯಾಗಿರುವುದು. ಅದರಲ್ಲ ಭಾಗವಹಿಸುವುದು. 


ಅದನ್ನು ವಿವರಿಸುವುದು - ಇದು ಇದರ ಅಗತ್ಯವನ್ನು ಪೂರೈಸುವ 
ರೀತಿ. ಶಾಲಾ ಶಿಕ್ಷಣಶಾಸ್ತದಲ್ಲ ಆಟವನ್ನು ಬಳಸುವ ಬಗ್ದೆ ಇದು 
ಸೂಚನೆ ಕೊಡುತ್ತದೆ. 


ಮಕಳ ಆಟದೊಳಗೆ ಪ್ರವೇಶಿಸುವುದನ್ನು ಕಅಯಲು 
ಪ್ರಯತ್ನಿಸುವುದು ಮತ್ತು ಅದರಲ್ಲ ಭಾಗವಹಿಸುವುದು ಶಿಕ್ಷಕರು 
ಆಟವನ್ನು 'ಬಳಸುವ' ಅತ್ಯುತ್ತಮ ಕ್ರಮ. ಇದಕ್ಕೆ ಹತ್ತಿರದ ದಾರಿ 
ಬೇರೆ ಯಾವುದೂ ಇಲ್ಲ. ಮೊದಲನೆಯದಾಗಿ ಮಕ್ಷಳಗೆ ತಾವು 
ತಮ್ಮ ಸ್ವಾಯತ್ತತೆಯಲ್ಲ ಸುರಕ್ಷಿತರಾಗಿದ್ದೇವೆ ಎಂದು 
ಅನ್ನಿಸಬೇಕು ಮತ್ತು ಶಾಲಾ ಸಂದರ್ಭದಲ್ಲ ಮತ್ತು ಅಧ್ಯಾಪಕರ 
ಹಾಜರಿಯಲ್ಲ ಆಟವನ್ನು ಪರಿಚಯುಸುವ ಅವರ ಪ್ರಯತ್ನ 
ನಡೆಯಬೇಕು. ಎರಡನೆಯದಾಗಿ, ಶಿಕ್ಷಕ ಅಥವಾ ಶಿಕ್ಷಕಿ ಮಕ್ಕಳ 
ಆಟದೊಳಗೆ ಪ್ರವೇಶ ಪಡೆಯಬೇಕಾದರೆ ತಮ್ಮ 
ಮುಜುಗರವನ್ನು ಜಟ್ಟು ಜಡಬೇಕು. ಅವರು ಯಾವುದೇ 
ಬೋಧನಾ ವಿಧಾನದ ಉದ್ದೇಶಗಳನ್ನು ಹೇರದೆ 
ಸರಿಸಮಾನರಾಗಿ ಭಾಗವಹಿಸಖೇಕಾಗುತ್ತದೆ. 


ಕ್ರಿಸ್ಟೋಫರ್‌ ಜೋಸೆಪ್‌ ಆ್ಯನ್‌ (2೦18) ಅವರು ಮಕ್ಕಳು 
ಆಡುವಾಗ ಹಿರಿಯರ ಮತ್ತು ಮಕ್ಕಳ 'ಜಂಟ ಗಮನ' ಇರಬೇಕು 
ಎಂದು ಪ್ರತಿಪಾದಿಸುತ್ತಾರೆ. ಇದು ಮಕ್ಕಳು ಜಗತ್ತನ್ನು ಗ್ರಹಿಸುವ 
ಮತ್ತು ಜಗತ್ತಿನ ಜೊತೆಗೆ ಸಂವಾದ ಮಾಡುವ ಅತ್ಯಂತ ಸಂಕೀರ್ಣ 
ಮಾನಸಿಕ ಸಾಮರ್ಥ್ಯವನ್ನು ಸಂಪಾದಿಸುವಲ್ಲ ಸಹಾಂರು 
ಮಾಡುತ್ತದೆ ಎನ್ನುತ್ತಾರೆ. ಕಾಲ್ಪನಿಕ ಜಗತ್ತಿನಲ್ಲ ಮಕ್ಕಳ ಪರಸ್ಪರ 
ಹಂಚಿಕೆಯ ಸಕ್ರಿಯ ಭಾಗವಹಿಸುವಿಕೆಯು ಠ ಜಗತ್ತಿನ ವೈಚಾರಿಕ 
ಮತ್ತು ಸ್ತಾಂಯುತ್ತ ಜೀವಿಂಶಾಗಿ ಬದುಕಲು ಅವರನ್ನು 
ಸಿದ್ಧಪಡಿಸುತ್ತದೆಯೇ ಹೊರತು ಕೇವಲ ವೈಚಾರಿಕ ಸೂಚನೆಗಳ 
ಮೂಲಕ ಅಲ್ಲ. ಈ ಕತ್ತ್ಯತ್ವತೆಯು. ಮಕ್ಕಳು ಮತ್ತು ಹಿರಿಯರು 
ಇಬ್ಬರೂ ಜೊತೆಗೇ ಜಗತ್ತನ್ನು ಶೋಧಿಸುವ ವ್ಯವಸ್ಥೆಯನ್ನು 
ಒದಗಿಸುತ್ತದೆ. ಭಾಷಿಕ ಮತ್ತು ವೈಚಾರಿಕ ಪರಿಕರಗಳನ್ನು 
ಹಂಚಿಕೊಳ್ಳುವ, ಮೌಲ್ಯ ಮತ್ತು ಅರ್ಥವತ್ತಾದ ವಿಚಾರಗಳನ್ನು 
ನೀಡುವ ವಿಧಾನಗಳನ್ನು ಗಳಸಲು ಇದು ಸಹಾಯ ಮಾಡುತ್ತದೆ. 
ವಸ್ತುಗಳನ್ನು ನೋಡುವ, ಕೇಳುವ, ಹಿಡಿಯುವ ಮತ್ತು 
ರುಚಿನೋಡುವ ಮಕ್ಷಕ ಆಟದ ಮೂಲಕ ನಡೆಯುವ ಜಗತ್ತಿನ 
ಶೋಧದ ಪ್ರಕ್ರಿಯೆಯಲ್ಲ ಹಿರಿಯರೂ ಭಾಗಿಯಾದಾಗ ಅದು ಜ್ಞಾನ, 
ಮೌಲ್ಯಗಳು. ಅರ್ಥಗಳು ಮತ್ತು ಸುತ್ತಅನ ವಸ್ತುಗಳನ್ನು 
ಬಳಸಿಕೊಳ್ಳುವ ವಿಧಾನಗಳ ಕೊಳುಕೊಡುಗೆಯ ಸಂವಹನದಲ್ಲ 
ಪರಿಣಮಿಸುತ್ತದೆ. ಆಟವು ಮಕ್ಕಳಲ್ಲ ಇರಬೇಕಾದ ಅತ್ಯಗತ್ಯ 
ಸಾಮರ್ಥ್ಯವಾದ ಕಲ್ಪನೆಗೆ ಅವಕಾಶ ಮಾಡಿಕೊಡುತ್ತದೆ. ಇದೇ 
ಹೊತ್ತಿನಲ್ಲ. ಮಕಕ ಆಟದಲ್ಲ ಹಿರಿಯರ ಭಾಗವಹಿಸುವಿಕೆಯು 
ಮಕ್ಕಳನ್ನು ಇನ್ನಷ್ಟು ಸಾಮಾಜಕರನ್ನಾಗಿಸಲು ಸಹಾಂಶು 
ಮಾಡುತ್ತದೆ. ಅದು ಯೋಚಿಸುವ ರೀತಿ ಇರಬಹುದು. ನೈತಿಕ 
ನಿರ್ಧಾರ ತೆಗೆದುಕೊಳ್ಳುವ ರೀತಿ ಇರಬಹುದು. ಇದು ನಮ್ಮನ್ನು 
ಇನ್ನಷ್ಟು ವೈಚಾರಿಕರ-ನ್ನಾಗಿಸುತ್ತದೆ. ನಮ್ಮ ಸ್ಥಾಯತ್ತತೆ ಮತ್ತು 
ಸ್ವಾತಂತ್ಯದ ಅಭ್ಯಾಸದಲ್ಲಿ ಇದು ಹೆಚ್ಚು ಜವಾಬ್ದಾರಿಯುತ- 
ರನ್ನಾಗಿಸುತ್ತದೆ. 


ಆಟವು ಹಂಚಿಕೆಯ ಚಟುವಟಕೆ ಆದಾಗ ಮತ್ತು 'ಜಂಟ ಗಮನ 
ಮತ್ತು ಭಾಗವಹಿಸುವಿಕೆ' ಆದಾಗ ಅದೊಂದು ಶಿಕ್ಷಣಶಾಸ್ಟೀಯ 
ಉಪಕರಣವಾಗಿಬಡುತ್ತದೆ. ಮಕ್ಕಳಗೆ ತಮ್ಮ ಸುತ್ತಅನ ಜಗತ್ತನ್ನು 


ತಿಆಯುವ ಹಾಗೆ ಮಾಡುತ್ತದೆ. ಹಿರಿಯರ ಸಮುದಾಯವನ್ನು 
ಕೂಡ ಸಮಾನತೆಯುಂದಲೇ ಪ್ರವೇಶಿಸುವಂತೆ ಮಾಡುತ್ತದೆ. 


ಆಟಕ್ಸಾಗಿ ಸುಧಾರಣೆಯ ಸಮಯಾವಕಾಶವನ್ನು ಮರುಪಡೆಯುವುದು 


ನವ ಉದಾರವಾದಿ ಯುಗದಲ್ಲರುವ ದೊಡ್ಡ ಆತಂಕ ಎಂದರೆ 
ಮಕ್ಕಳು ಸಾಕಷ್ಟು ಹಿದುತ್ತಿಲ್ಲ ಅಥವಾ ಸಾಕಷ್ಟು ಅಂಕಗಳನ್ನು 
ಗಳಸುತ್ತಿಲ್ಲ ಎನ್ನುವುದೇ ಆಗಿದೆ. ಶಾಲೆಯಲ್ಲ ಆಟದ ವಾತಾವರಣ 
ನಿರ್ಮಿಸುವ ಸಾಧ್ಯತೆ ಇನ್ನಷ್ಟು ಕಡಿಮೆಯಾಗುತ್ತಿದೆ. ಇದನ್ನು 
ಯಾವುದೇ ರೀತಿಯಲ್ಲಾದರೂ ನಿಯಂತ್ರಿಸುವುದು ರಾಜ್ಯ ಮತ್ತು 
ಮುಕ್ತ ಮಾರುಕಲ್ಲೆಯೇ ಆಗಿದೆ. ಈಗಿನ ಅಗತ್ಯ ಎಂದರೆ ಇಂತಹ 
ನಿಯಂತ್ರಣಗಳಂದ ಮುಕ್ತವಾದ ಸಮಯ ಮತ್ತು ಅವಕಾಶಕ್ಷಾಗಿ 
ನಡೆಸುವ ಹೋರಾಟವೇ ಆಗಿದೆ. ಹಿರಿಯರು ಮತ್ತು ಮಕ್ಕಳು 
ಇಬ್ಬರೂ ಆಟದ ಜಗತ್ತಿಗೆ ಪ್ರವೇಶ ಪಡೆಯುವ ಮುಕ್ತತೆ 
ಸಿಗಬೇಕಾಗಿದೆ. ಅಲ್ಪ ಇರಬೇಕಾದದ್ದು ಯಾವುದೇ ಉದ್ದೇಶ ಅಲ್ಲ. 
ಕೇವಲ ಆನಂದ ಮತ್ತು ಸ್ವಾತಂತ್ಯೃದ ಪ್ರಜ್ಞೆ ಮಾತ್ರ. 


ಕಾರ್ಮಿಕರು ಕಳೆದ ಶತಮಾನದಲ್ಪ ನಡೆಸಿದ 'ದಿನಕ್ಷೆ ಎಂಟು ಗಂಟೆ' 
ಕೆಲಸ ಎಂಬ ಹೋರಾಟವು ಅನೇಕ ವಿಧದಲ್ಲ ಠಗ ಒಂದು ಬಗೆಯ 
ಆದರ್ಶ ಕನಸಿನ ಹಾಗೆ ಕಾಣಿಸುತ್ತದೆ. ಇದು ನಮ್ಮ ಬದುಕಿನಲ್ಲಿ 
ಆಟವನ್ನು ಮರಳ ಪಡೆಯುವ ಯೋಜನೆಯ ಕೇಂದ್ರಬಂದು- 
ವಾಗಬೇಕಾಗಿದೆ. ಇದು ಈಗ ಹೆಚ್ಚಾಗಿ ಅಪ್ರಸ್ತುತ ಆಗುತ್ತಿದೆ. 
ಯಾಕೆಂದರೆ ಮಾರುಕಟ್ಟೆ ಮತ್ತು ಮನೆ ಮಧ್ಯದ 'ಕಚೇರಿ ಸಮಯ' 
ಮತ್ತು 'ಕಚೇರಿ ಅವಕಾಶ” ಮತ್ತು ವೈಯಕ್ತಿಕ ಸಮಯ ಮತ್ತು 
ಅವಕಾಶವು ಇತ್ತೀಚೆಗೆ ಮಕ್ಕಳು ಮತ್ತು ಹಿರಿಯರ ಮಟ್ಣಗೆ 
ಕಣ್ಯರೆಯಾಗುತ್ತಾ ಹೋಗುತ್ತಿದೆ. ಇದು ಮಧ್ಯಮವರ್ಗ ಮತ್ತು 
ಅದೇ ರೀತಿಯಲ್ಲ 'ಸ್ವ-ಉದ್ಯೋಗ' ಮಾಡುತ್ತಿರುವವರ ಮಟ್ಟಗೂ 
ನಿಜ ಎಂದೆನ್ನಿಸುತ್ತದೆ. ನಮ್ಮ ಮನಸ್ಸು ಮತ್ತು ದೇಹವನ್ನು 
ಮುಕ್ತವಾಗಿಸುವ ದಾರಿಗಳ ಬಗ್ಗೆ ಯೋಚಿಸಬೇಕಾದದ್ದೇ ಈಗ ನಾವು 
ಮಾಡಬೇಕಾದ ಕಾರ್ಯವಾಗಿದೆ. ನಮ್ಮ ಬದುಕಿನ ಎಲ್ಲ 
ವಲಯಗಳನ್ನು ರಾಜ್ಯ ಮತ್ತು ಅರ್ಥ ವ್ಯವಸ್ಥೆಯು ಆಕ್ರಮಿಸುತ್ತಿರುವ 
ಮತ್ತು ಕೊರೆಯುತ್ತಿರುವ ಈ ಹೊತ್ತಿನಲ್ಲ ಈ ರೀತಿಯ ಮುಕ್ತತೆಯ 
ಬಗ್ಗೆ ಮಾತನಾಡಚಬೇಕಾಗಿದೆ. ಆಗ ಸ್ವಾತಂತ್ಯದ ಕುರಿತ ಹಿರಿಯರ 
ಹೋರಾಟಕ್ಕೆ ಆಟವು ಕೂಡಾ ಮುಖ್ಯವಾಗಲದೆ. 

ಶಾಲೆಗಳಾಗಲೀ, ಕೆಲಸದ ಸ್ಥಳಗಳಾಗಲೀ ಸಂಸ್ಥೆಗಳಗೆ 
ಔಪಚಾರಿಕವಾಗಿ ಮೀಸಲರಸಬೇಕಾದುದರ ಹೊರತಾಗಿ ಅವಕಾಶ 
ಮತ್ತು ಸಮಯವನ್ನು ಕಂಡುಕೊಳ್ಳುವುದು ವಾಸ್ತವವಾದಿ 
ವಿಚಾರವೇ ಆಗುತ್ತದೆ. ಇವಾನ್‌ ಇಲಚ್‌ ಅವರು ಸೂಚಿಸಿದ 
ಸಾಲುಗಳ ಪ್ರಕಾರ ಶಾಲೆಗಳ ಹೊರಗೆ ಸಮುದಾಯ ಕಲಕಾ 
ಅವಕಾಶಗಳನ್ನು ನಿರ್ಮಿೀಸಬೇಕಾಗಿದೆ. ವಿವಿಧ ವಯೋ- 
ಮಾನದವರು ಉದ್ದಿಷ್ಟ ಕಲಅಕಾ ಚಟುವಟಕೆಗಳ ಹೊರತಾಗಿ 
ಆನಂದದಾಯಕ ಆಟದ ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುವುದಕ್ಕೆ 
ಈ ಅವಕಾಶಗಳನ್ನು ಬಳಸಿಕೊಳ್ಳಬೇಕಾಗಿದೆ. 


ನಾವು ಔಪಚಾರಿಕ ಅವಕಾಶಗಳನ್ನು ಬಟ್ಟುಕೊಡ-ಬೇಕಾದದ್ದಿಲ್ಲ. 
ಕ್ರಿಯಾಶೀಲತೆಯ ಹಾಗೆಯೇ ಆಟವು ಕೂಡ ಸರ್ಕಾರ ಮತ್ತು 
ಮಾರುಕಟ್ಟೆಯ ಉಳವಿಗೆ ಅಗತ್ಯವಾದ ಉತ್ಪನ್ನವಾಗಿದೆ. 
ಪಠ್ಯಕ್ರಮದ ಅಭಿವೃದ್ಧಿ ಯಲ್ಲ ಲವಲವಿಕೆಯ ಆಟಗಳನ್ನು 
ಒಳೆಗೊಳ್ಳಸುವ ದಾರಿಗಳನ್ನು ವಾವು ಕಂಡುಕೊಳ್ಳ-ಬೇಕಾಗಿದೆ. 
ಉದಾಹರಣೆಗೆ, 'ಆದರೆ ಏನು?' ಎಂಬ ಚರ್ಚೆಗಳು - ಇವು ನಮಗೆ 
ಕೆಲ ನಿಯಮಗಳನ್ನು ಮುರಿದ ಜಗತ್ತನ್ನು ಕಲ್ತಸಿಕೊಳ್ಳುವುದನ್ನು 
ಕಲಸಿಕೊಡುತ್ತವೆ. ನಾನು ರಾಜನಾದರೆ ಏನು? ಎರಡು ಮತ್ತು 
ಎರಡು ಸೇರಿ ಐದು ಆದರೆ ಏನು? ಐದು ಐದು ಸೇರಿ ಏಳಾದರೆ 
ಏನು? ಪರ್ಯಾಯ, ಕಾಲ್ಲನಿಕ ಮತ್ತು ಭ್ರಾಮಕ ಜಗತ್ತುಗಳಲ್ಲ 
ಆನಂದದಾಯಕ ಶೋಧ ನಡೆಸಲು ಅನುವಾಗುವಂತೆ 
ಔಪಚಾರಿಕ ಶಿಕ್ಷಣದ ಭಾಗವಾಗಿ ಈ "ಆದರೆ ಎಏನು' ಎನ್ನುವ 
ಸನ್ನಿವೇಶವನ್ನು ವಿಸ್ತರಿಸಿಕೊಳ್ಳಬಹುದು. ಎಲ್ಲಿಯವರೆಗೆ ಈ 
ಅಭ್ಯಾಸ ಆಟದ ಸಾಮ್ರಾಜ್ಯದಲ್ಲಿ ಇರಬಹುದು? ಯಾವಾಗ ಇದು 
ಮಣಭಾರದ ಬಾಸ್ಟ್‌ ಆಗಿ ಪರಿಣಮಿಸುತ್ತದೆ ಎನ್ನುವುದನ್ನು 
ಯಾರಾದರೂ ಊಹಿಸಿಕೊಳ್ಳಬಹುದು. 


ಆಟ ಎನ್ನುವುದು ಮಾನಸಿಕ ಚಟುವಟಕೆ ಅಲ್ಲ. ಅದು ಅತ್ಯಂತ 
ಆನಂದದ ಮತ್ತು ಐಂದ್ರಿಕವಾದ ಚಟುವಟಕೆಯಾಗಿದೆ. ಇದರಲ್ಲ 
ಭೌತಿಕ ವಸ್ತುಗಳನ್ನು ಅವುಗಳ ಸಾಂಪ್ರದಾಯಿಕ ಅರ್ಥ ಒಂದರಿಂದ 
ಇನ್ನೊಂದಾಗಿ ಪರಿವರ್ತನೆ ಆಗುವ ಹಾಗೆ ಮುರಿದುಕಟ್ಟಲಾಗುತ್ತದೆ. 
ಹೀಗೆ ಆಟವು ದೈಹಿಕ ಚಟುವಟಕೆ ಮೂಲಕ ಸುತ್ತಲನ ಭೌತಿಕ 
ಜಗತ್ತಿನ ಜೊತೆಗೆ ಸಂಬಂಧ ಹೊಂದಿರುವುದನ್ನು ಬಯಸುತ್ತದೆ. 
ನಿಜವಾಗಿ ವಸ್ತುಗಳ ಶ್ರೀಮಂತಿಕೆ ಮತ್ತು ಸಮೃದ್ಧತೆ ಆಟಕ್ಕೆ 
ಉತ್ತೇಜನ ನೀಡುತ್ತದೆ. ಬಹುಶಃ ಕೈಯಲ್ಲ ವಸ್ತುಗಳ ಸಮೃದ್ಧತೆ 
ಮಕ್ಕಳು ಮತ್ತು ಅಧ್ಯಾಪಕರನ್ನು ಆಟದ ಜಗತ್ತಿನಲ್ಲ ಕಳೆದು- 
ಹೋಗುವಂತೆ ಮಾಡುತ್ತದೆಯಾದುದರಿಂದ ನಮ್ಮ ತರಗತಿಗಳನ್ನು 
ಅತ್ಯಂತ ಖಾಅಯಾಗಿ ಇರಿಸಿಕೊಂಡಿದ್ದೇವೆ. ಮಕ್ಕಳು ಮತ್ತು 
ದೊಡ್ಡವರು ತಮ್ಮ ಕೈೈಯಲ್ಲನ ಸಮಯ ಮತ್ತು ಸ್ಥಾತಂತ್ಯ ಇದ್ದಾಗ 
ಶ್ರೀಮಂತ ಮತ್ತು ವೈವಿಧ್ಯ ಮಂಶುವಾದ ವಸ್ತುಗಳಗೆ 
ಮುಖಾಮುಖಿಯಾದಾಗ ಅವರು ಆಟದ ಒಳಗೆ ಬಹಳ ಸಹಜವಾಗಿ 
ಸೇರಿಕೊಳ್ಳುತ್ತಾರೆ. 


ಒಂದು ವೇಳೆ ಐಂದ್ರಿಕತೆ ಮತ್ತು ಕಲ್ಲನೆಗಳು ಆಟದ ಎರಡು 
ಧ್ರುವಗಳಾಗಿ ಬಟ್ಟರೆ, ಇದು ಸ್ವಾತಂತ್ಯ ಮತ್ತು ಆನಂದದ ಭಾವವನ್ನು 
ಉತ್ತೇಜಸುತ್ತದೆ. ಶಾಲೆಯಲ್ಪ್ಲ ಮಗು ಕಿಟಕಿಯ ಆಚೆಗೆ ನೋಡುತ್ತಾ 
ಕನಸು ಕಾಣುವುದನ್ನು ಕಂಡಾಗ ಅದು ಆಟದ ತನ್ನು ಸ್ವಾತಂತ್ಯವನ್ನು 
ಅಭ್ಯಾಸ ಮಾಡುತ್ತಾ ಇದೆ ಎಂದು ತಿಆದುಕೊಳ್ಳಬೇಕಾಗಿದೆ. ಈ 
ಸ್ವಾತಂತ್ಯದ ಜೊತೆಗೆ ಆನಂದದ ಬೇಟಿಯು ಕೊನೆಯದಾಗಿ ಹೊಸ 
ಜಗತ್ತನ್ನು ಕಟ್ಟುವುದಕ್ಕೆ ಸಹಾಯ ಮಾಡುತ್ತದೆ. ಇಂದಿನ ಭ್ರಮೆ 
ಎನ್ನುವುದು ನಾಳೆಯ ವಾಸ್ತವ ಆಗಿರಬಹುದು. 


ಅಂತಿಮ ಟಪ್ಪಣಿಗಳು 


CN Subramaniam ‘Sovereignty, Pleasure, Illusion and Play’ https://practiceconnect.azimpremijiuniversity.edu.in/sovereignty-pleasure-illusion-and- 
play-part-i/ 

Froebel was prompted by the make-believe games of children to insist on the use of symbolism in the activities and also strictly aver the use of real 
objects, insisting on the use of make-believe objects instead. Make-believe objects were supposed to trigger imagination in children. 


For Dewey's critique of Froebelian methods see his lecture entitled ‘Froebel’s Educational Principles’ incorporated as Chapter V of his book, School 
and Society. Dewey rejected the externally imposed structured games, the fetishism of symbols in the activities and the huge array of subject 
matter to be dealt with in the preschool stage. 


Dewey, 'Froebel’s Educational Principles’. This was one of the three key principles he extracted from Froebel’s work. 


Gijubhai Badheka, the much-acclaimed Gujarati pedagogue, in his description of children playing in his imaginary school, demonstrates the 
possibility of the class descending into Hobbesian ‘state of nature’ without the guidance of the teacher. He advocates play as an important 
educational method when under the guidance of a wise teacher. See Divasvapna Part 1, section VIl. 


ಪರಾಮರ್ಶನ 


Barbara Beatty. 2017. ‘John Dewey’s High Hopes for Play: Democracy and Education and Progressive Era Controversies over Play in Kindergarten and 
preschool education’ in The Journal of Gilded Age and Progressive Era 16. p. 425. 


Christopher Joseph An. 2018. ‘On learning, playfulness and becoming human’ in Philosophy, 93, 1. 


John Dewey. 1915. ‘Froebel's Educational Principles’. Chapter 5 in The School and Society. Chicago: University of Chicago. 111-127. 
Larry Prochner. 2002. ‘Preschool and Playway in India’, in Childhood, Vol 9(4) p. 446. 

Peter Gray. 2009. ‘Play as a Foundation for Hunter-Gatherer Social Existence’ in American Journal of Play, Spring, pp 476-522. 
Verrier Elwin. 1947. The Muria and Their Ghotul, Oxford University Press, London. 


ಪಿ.ಎನ್‌. ಸುಬ್ರಹೃಣ್ಯಮ್‌ ಅವರು ಏಕಲವ್ಯ ಸಂಸ್ಥೆಯಲ್ಲ ಸಮಾಜ ವಿಜ್ಞಾನ ಶಿಕ್ಷಣಕ್ಷೇತ್ರದಲ್ಲ ಕಾರ್ಯನಿರ್ವಹಿಸುತ್ತಿದ್ದರು. 
ಪ್ರಸ್ತುತ ಅವರು ಮಧ್ಯಪ್ರದೇಶದ ಹೋಶಂಗಾಬಾದ್‌ನಲ್ಲ ನಿವೃತ್ತ ಜವನ ಕಳೆಯುತ್ತಿದ್ದಾರೆ. ಅವರನ್ನು 
subbu.hbd@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


